ಕರ್ನಾಟಿಕ ವಿಧಾನಪರಿಷತ್ತು 

ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 

ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1294(1505) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಬಸವರಾಜ ಪಾಟೀಲ್‌ ಇಟಿಗಿ(ಸ್ಠ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ರೈತರಿಗೆ ಪರಿಹಾರ ನೀಡುವ ಕುರಿತು 


(ಅ) UKP Project ನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನೀರಾವರಿ ಕಾಲುವೆ ನಿರ್ಮಿಸಲು 
ಸ್ವಾಧೀನ ಪಡಿಸಿಕೊಳ್ಳಲಾಗಿರುವ ಜಮೀನು ಎಷ್ಟು; 


(ಆ) ಸ್ಕಾಧೀನ ಪಡಿಸಿಕೂಂಡ ಜಮೀನು ರೈತರಿಗೆ ಎಕರೆಗೆ ಎಷ್ಟು ಪರಿಹಾರ ಧನ ನೀಡಲಾಗಿದೆ; 


(ಇ) ಸ್ವಾಧೀನ ಪಡಿಸಿಕೊಂಡ ಜಮೀನಿನಲ್ಲಿ ಇನ್ನೂ ಎಷ್ಟು ಎಕರೆ ಜಮೀನು ಂiಗt 
Measurement ಆಗಿರುವುದಿಲ್ಲ ಮತ್ತು ಪರಿಹಾರ ಒದಗಿಸದರಿಲು ಕಾರಣವೇನು; 


(ಈ) ಸದರಿ ಜಮೀನನ್ನು ಯಾವಾಗ Joint Measurement ಮಾಡಿ ರೈತರಿಗೆ ಹಣ ಬಿಡುಗಡೆ 
ಮಾಡಲಾಗುವುದು? 


